RNI No. KARBIL/2001/47147 


ಲಿ 





ಅಧಿಕೃತವಾಗಿ ಪ್ರಕಟಿಸಲಾದುದು 
1211 ಟಟ ಬ" 
Volume 148 Bangalore, Thursday, October 24, 2013 (Karthika 2, Shaka Varsha 1935) Issue 42 
ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ ಸ ಕಾಅಕಾ/ಡಬ್ಲ್ಯೂಸಿಎಎಫ್‌-13/2013, ದಿನಾಂಕ : 03-07-2013. 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಶೈನಾಜ್‌ ಶ. ಶೇಖ್‌ ಹಾಗೂ ಇತರರು ಸಾಕೀನ ಎಲ್ಲರೂ ವಿರುದ್ಧ ಅಧೀಕ್ಷಕರು ಅಭಿಯಂತರು (ವಿದ್ಯುತ್‌) ನಾಗರುರಿ, ಅಂಬಿಕಾನಗರ, 
ಸಾ// ಕಡವಾಡ, ಪೋಸ್ಟ್‌- ಸುಂಕೇರಿ ತಾ. ಕಾರವಾರ ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಪರವಾಗಿ. 
ಪ್ರಕಟಣೆ 


ಶ್ರೀ ಶರ್ಪುದ್ದೀನ್‌ ಅಲ್ಲಿ ಶೇಖ್‌, ಆಪರೇಟವ (ವ)/ಎಸ್‌ಇಇ(ಎನ್‌) ಇವರು ದಿನಾಂಕ : 08-06-2013 ರಂದು ನಾಗರುರಿ ವಿದ್ಯುತ್‌ದಾಗಾರದ 
1ನೇ ಪಾಳೆಯ ಕೆಲಸಕ್ಕೆ ನಿಗಮದ ಸಿಬ್ಬಂದಿಗಳ ಕರೆದೊಯ್ಯುವ ವಾಹನ (ಕೆ.ಎ-31/6927) ದಾರಿಯ ಮಧ್ಯದಲ್ಲಿ ಅಪಘಾತ ಸಂಭವಿಸಿ ನಿಧನರಾಗಿದ್ದರ 
ಪ್ರಯುಕ್ತ ಪ್ರತಿವಾದಿಗಳಾದ ಅಧೀಕ್ಷಕರು ಅಭಿಯಂತರು (ಎದ್ಯುತ್‌) ನಾಗರುರಿ, ಅಂಬಿಕಾನಗರ, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಪರವಾಗಿ 
ದಿನಾಂಕ: 01-07-2013 ರಂದು ಮೃತನ ಅವಲಂಬಿತರ ಕುಟುಂಬದ ಹೆಸರೊಂದಿಗೆ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಯಡಿಯಲ್ಲಿ ರೂ. 5,42,240/- 
(ಐದು ಲಕ್ಷದ ನಲ್ವತ್ತೆರಡು ಸಾವಿರದ ಎರಡು ನೂರ ನಲ್ವತ್ತು ರೂಪಾಯಿಗಳು ಮಾತ್ರ) ಗಳ ಪರಿಹಾರವನ್ನು ಈ ನ್ಯಾಯಾಲಯದಲ್ಲಿ ಠೇವಣಿಗೊಳಿಸಿರುತ್ತಾರೆ. 
ಈ ಸಂಬಂಧ, ಸಂಬಂಧಪಟ್ಟವರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಪ್ರಕಟಣೆಯ ಮೂಲಕ ತಿಳಿಯಪಡಿಸುವುದೇನೆಂದರೆ ತಮ್ಮ 
ಆಕ್ಷೇಪಣೆಗಳೆನಾದರೂ ಇದ್ದಲ್ಲಿ. ಇಲ್ಲವೆ ಬೇರೆ ಶಾಸನಬದ್ಧ ವಾರಸುದಾರರೆಂದು ಪರಿಗಣಿಸಬೇಕೆಂದು ಇಚ್ಛಿಸಿದ್ದಲ್ಲಿ ಅಂಥವರು ಈ ಪ್ರಕಟಣೆಯು ಪ್ರಕಟವಾದ 
30 ದಿನಗಳೊಳಗಾಗಿ ಆಕ್ಷೇಪಣೆಯನ್ನಾಗಲಿ ಅಥವಾ ಅರ್ಜಿಯನ್ನಾಗಲಿ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 
ಹೆಚ್‌.ಎಂ. ನಾಗರಾಜ್‌ 
೧.೧. 2166 ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಧನ ಆಯುಕ್ತರು, 
ಉತ್ತರ ಕನ್ನಡ ಜಿಲ್ಲೆ, ಕಾರವಾರ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪ ವಿಭಾಗ-1, ಬೆಂದೂರ್‌ವೆಲ್‌, ಕಂಕನಾಡಿ, 
ಮಂಗಳೂರು ಇವರ ನ್ಯಾಯಾಲಯ 


ಸಂಖ್ಯೆ ಕ ಡಬ್ಬ್ಯೂಸಿಎ/ಸಿಆರ್‌-13/2013 ಎಫ್‌, ದಿನಾಂಕ : 31-07-2013. 


ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ವಿಮಲ ವಿರುದ್ಧ 1 ಶ್ರೀ ಸುಕೇಶ್‌ ಕುಮಾರ್‌ ಬಿನ್‌. ಭಾಸ್ಕರ ಅಮೀನ್‌ 
| ವೈಷ್ಣವಿ ಡೋರ್‌ ನಂ. 1-33-2002/3, ಸುಧೀರ್‌ ನಿವಾಸ್‌, 
3. ವರ್ಷಿತ ಅಶೋಕ ನಗರ ಉರ್ವ, ಮಂಗಳೂರು. 
ಡೋರ್‌ ನಂ. 7-60/, ಕಲಾಯಿ ಕಂಡೇವು ಅಳಪೆ 2. ರಿಲಯನ್‌ ಜನರಲ್‌ ಇನುರೆನ್‌ ಕಲ್ಲಿ, 
ಗ್ರಾಮ ಸರಿಪಲ್ಲ, ಮಂಗಳೂರು ತಾಲ್ಲೂಕು. ಮ್ಯಾಕ್ಷಿಮಮ್‌ ಕಮರ್ಷಿಯಲ್‌ 'ಕಾಂಫ್ಲೆಕ್ಸ್‌ ಲೈಟ್‌ 


ಹೌಸ್‌ ಹಿಲ್‌ ರೋಡ್‌, ಹಂಪನಕಟ್ಟ, ಮಂಗಳೂರು 
(೩೬೪೫) 


೩೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 





ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ವಿಮಲ ಇವರು ತಮ್ಮ ಗಂಡನಾದ ದಿವಂಗತ ಶ್ರೀ ನಂದೀಶ್‌ (ಡೈವರ್‌) ರವರು ಪ್ರತಿವಾದಿಯವರಾದ 
ಶ್ರೀ ಸುಕೇಶ್‌ ಕುಮಾರ್‌ರವರಲ್ಲಿ ಡ್ರೈವರ್‌ ಆಗಿ ಕೆಲಸದಲ್ಲಿ ನಿರತರಾಗಿದ್ದ ದಿನಾಂಕ : 30-03-2013 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ 
ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಮು ಅರ್ಜಿ/ ತಕರಾರು ಅರ್ಜಿ ಸ್ವೀಕರಿಸದಿದ್ದರೆ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 
ಮಹೇಶ್‌ 
P.R. 2171 ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ದ.ಕ. ಉಪ ವಿಭಾಗ-1, ಮಂಗಳೂರು. 
KARNATAKA STATE BAR COUNCIL, OLD ಓ 06.1.೧. BLDG., BANGALORE 
NOTIFICATION 


NO. 9/2013, DATED : 11-9-2013, 


As per Rule 8 & 12 of “The Karnataka State Bar Council (election of Chaiman & Vice Chairman) Rules, 1978”, it is declared 
that the following Members of the Bar Council have been elected unopposed to the Office of the Chairman & Vice Chairman. 


CHAIRMAN 





Sl. No. Name of the Candidate Address 





1. GOPALASWAMY C.R. Advocate, No. 1431, THEERTHA ROOPA 1° Stage, Il Phase, 
2° Cross, Chandra Layout, Bangalore-40 


Ph. : off : 23467414 
Res : 23394928 
Mbl : 9845117411 

















VICE CHAIRMAN 





Sl. No. Name of the Candidate Address 





1. RAVINDRANATH RAI B.B. Advocate, 


LAKSHMI NIVAS, 3° Cross, Kodialguthu, East, Kodialbail 
Post, Mangalore-575003 


Ph. : Off 2497199 
Res : 2496442 
Mbl : 9845577997 

















STD : 0824 
R.V. SREERAMA REDDY 
PD-114 Returning Officer, 
50-50 Karnataka State Bar Council, Bangalore 


ಕೃಷಿ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿಗಳು, ಬೆಂಗಳೂರು ಇವರ ನಡವಳಿಗಳು 


ವಿಷಯ: ಶ್ರೀ ಎಂ. ರಾಜಶೇಖರ್‌, ಡಿ-ಗ್ರೂಪ್‌ ನೌಕರರು, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ ಇವರ ಅನಧಿಕೃತ 
ಗೈರುಹಾಜರಿ ಬಗ್ಗೆ ಶಿಸ್ತುಕ್ರಮ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ೩೬೪೭ 





1 ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಇವರ ಪತ್ರ ಸಂಖ್ಯೆ ; ಜಕ್ಕನಿಬ/ಸಿ/ಅಧೀ/ವಿಚಾರಣೆ/ಎ೦ಆರ್‌/2011-12, 


ಇದತ ದಿನಾಂಕ : 16-6-2011 ಹಾಗೂ 25-2-2011. 

2) ಇಲಾಖಾ ದೋಷಾರೋಪಣೆ ಪಟ್ಟಿ ಜಾರಿ ದಿನಾಂಕ : 8-11-2011, 

3) ಇಲಾಖಾ ಆದೇಶ ಸಂಖ್ಯೆ ; ಸಿಬ್ಬಂದಿ-1/ವಿಚಾರಣೆ-5/0/2010-11, ದಿನಾಂಕ : 16-4-2012. 

4) ಶ್ರೀಮತಿ ಶೀಲಾ ಸರ್‌ದೇಸಾಯಿ, ಅಧೀಕ್ಷಕರು ಹಾಗೂ ಮಂಡನಾಧಿಕಾರಿ ಇವರ ಮನವಿ ದಿನಾಂಕ : 30-4-2012. 

5) ಇಲಾಖಾ ಆದೇಶ ಸಂಖ್ಯೆ p ಸಿಬ್ಬಂದಿ-1/ವಿಚಾರಣೆ-5/10/2010-11, ದಿನಾಂಕ : 11-6-2012. 

6) ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿನಾಂಕ : 14-3-2013. 

7) ಇಲಾಖಾ 2ನೇ ಕಾರಣ ಕೇಳುವ ಸೂಚನಾ ಪತ್ರ ಸಂಖ್ಯೆ ಕ ಸಿಬ್ಬಂದಿ-1/ಎಚಾರಣೆ-5/10/2010-11, ದಿನಾಂಕ : 
15-4-2013. 

8) ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಇವರ ಪತ್ರ ಸಂಖ್ಯೆ ; ಜಕ್ಕನಿಬ/ಸಿ/ಅಧೀ/ಎಚಾರಣೆ/ ಎಂರಾ.ಗ್ರೂಪ್‌- 
ಡಿ/2010-11, ದಿನಾಂಕ : 12-5-2013. 

9) ಇಲಾಖಾ ಪತ್ರ ಸಂಖ್ಯೆ : ಸಿಬ್ಬಂದಿ-1/ಎಚಾರಣೆ-5/10/2010-11, ದಿನಾಂಕ : 7-6-2013. 

10) ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಇವರ ಪತ್ರ ಸಂಖ್ಯೆ F ಜಕ್ಕನಿಬ/ಸಿ/ಅಧೀ/ಎಚಾರಣೆ/ಎಂರಾ.ಗ್ರೂಪ್‌-ಡಿ/2010- 
11, ದಿನಾಂಕ : 17-6-2013 ಮತ್ತು 10-7-2013, 

ಪ್ರಸ್ತಾವನೆ: 


ಶ್ರೀ ಎಂ. ರಾಜಶೇಖರ್‌, ಡಿ-ಗ್ರೂಪ್‌ ನೌಕರರು, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ ಜಿಲ್ಲೆ ಇವರು ಕಛೇರಿ ಕರ್ತವ್ಯಕ್ಕೆ ದಿನಾಂಕ : 
3-8-2010 ರಿಂದ 7-8-2010 ರವರೆವಿಗೆ 5 ದಿನಗಳ ಪರಿವರ್ತಿತ ರಜೆಗೆ ಅರ್ಜಿ ಸಲ್ಲಿಸಿದ್ದು, ದಿನಾಂಕ : 8-8-2010 ರಿಂದ ಇಂದಿನವರೆಗೂ (ಜಂಟಿ 
ಕೃಷಿ ನಿರ್ದೇಶಕರು, ಬಳ್ಳಾರಿ ಇವರು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸುವವರೆಗೆ) ಕರ್ತವ್ಯಕ್ಕೆ ಹಾಜರಾಗದೇ ಅನಧಿಕೃತ ಗೈರು ಹಾಜರಾಗಿರುತ್ತಾರೆ. ಯಾವುದೇ ರಜೆ 
ಅರ್ಜಿ ಸಲ್ಲಿಸದೇ ಕೆಲಸಕ್ಕೆ ಅನಧಿಕೃತ ಗೈರುಹಾಜರಾಗಿ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟುಮಾಡಿ ಕರ್ತವ್ಯಚ್ಯುತಿ ಎಸಗಿರುವುದರಿಂದ ಜಂಟಿ ಕೃಷಿ 
ನಿರ್ದೇಶಕರು, ಬಳ್ಳಾರಿ ಜಿಲ್ಲೆ ಕಛೇರಿಯಿಂದ ಸದರಿಯವರಿಗೆ ಕರ್ತವ್ಯಕ್ಕೆ ಹಾಜರಾಗಲು ತಿಳಿಸಿ ಸೂಚನಾ ಪತ್ರ ಜಾರಿ ಮಾಡಿದ್ದು, ಸೂಚನಾ ಪತ್ರಗಳನ್ನು 
ಸ್ವೀಕರಿಸಿದರೂ ಕರ್ತವ್ಯಕ್ಕೆ ಹಾಜರಾಗದೇ ಕಛೇರಿ ಆದೇಶವನ್ನು ಉಲ್ಲಂಘಿಸಿರುತ್ತಾರೆಂದೂ, ಕರಡು ದೋಷಾರೋಪಣೆ ಪಟ್ಟಯನ್ನು ಸಿ.ಸಿ.ಎ. ನಿಯಮ 11 
ರಡಿಯಲ್ಲಿ ಅನುಬಂಧ-1 ರಿಂದ 4 ನ್ನು ಶಿಸ್ತುಕ್ರಮಕ್ಕಾಗಿ ಓದಲಾದ ಕ್ರಸಂ. (1) ರಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಜಿಲ್ಲೆಯವರು ಇಲಾಖೆಗೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅನಧಿಕೃತ ಗೈರು ಹಾಜರಿಯನ್ನು ಗಂಭೀರವಾಗಿ ಪರಿಗಣಿಸಿ ಓದಲಾದ ಕ್ರಸಂ. (2) 
ರಲ್ಲಿ ಶ್ರೀ ಎಂ. ರಾಜಶೇಖರ್‌, ಡಿ-ಗ್ರೂಪ್‌ ನೌಕರರಿಗೆ ಸಿ.ಸಿ.ಎ. ನಿಯಮ 11 ರಡಿಯಲ್ಲಿ ದೋಷಾರೋಪಣೆ ಪಟ್ಟಿ ಅನುಬ೦ಧ-1 ರಿಂದ 4 ನ್ನು ಜಂಟಿ ಕೃಷಿ 
ನಿರ್ದೇಶಕರು, ಬಳ್ಳಾರಿ ಜಿಲ್ಲೆಯವರ ಮೂಲಕ ಜಾರಿ ಮಾಡಲಾಗಿರುತ್ತದೆ. ಸದರಿ ನೌಕರರು ಇಲಾಖಾ ದೋಷಾರೋಪಣೆ ಪಟ್ಟಿಯನ್ನು ದಿನಾಂಕ : 17-11- 
2011 ರಂದು ಪಡೆದು ಸ್ವೀಕೃತಿಯನ್ನು ಜ೦ಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಜಿಲ್ಲೆಯವರ ಮೂಲಕ ಸಲ್ಲಿಸಿರುತ್ತಾರೆ. ಸಾಕಷ್ಟು ಕಾಲಾವಕಾಶ ನೀಡಿದರೂ ಸದರಿ 
ನೌಕರರು ಲಿಖಿತ ಹೇಳಿಕೆಯನ್ನು ಸಲ್ಲಸಿಲ್ಲವಾದ್ದರಿಂದ ಅವರ ಅನಧಿಕೃತ ಗೈರು ಹಾಜರಿ ಆರೋಪದ ಬಗ್ಗೆ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವ ಸಲುವಾಗಿ 
ಆರೋಪಗಳ ಬಗ್ಗೆ ವಿವರವಾದ ವಿಚಾರಣೆ ನಡೆಸಲು ಓದಲಾದ ಕ್ರಸಂ. (3) ರಲ್ಲಿ ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಯವರನ್ನು 
ನೇಮಿಸಲಾಗಿರುತ್ತದೆ. ಓದಲಾದ ಕ್ರಸಂ. (4) ರಲ್ಲಿ ಮಂಡನಾಧಿಕಾರಿಯಾದ ಶ್ರೀಮತಿ ಶೀಲಾ ಸರ್‌ದೇಸಾಯಿ, ಅಧೀಕ್ಷಕರು ಇವರು ಇದೇ ಪ್ರಕರಣದ 
ಅನುಬಂಧ-4 ರಲ್ಲಿ ಸಾಕ್ಷಿದಾರರಾಗಿರುವುದರಿಂದ ಮಂಡನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗದ ಕಾರಣ ಬೇರೆ ಮಂಡನಾಧಿಕಾರಿಯವರನ್ನು 
ನೇಮಿಸಲು ಕೋರಿರುತ್ತಾರೆ. ಸದರಿ ಮನವಿಯನ್ನು ಪರಿಗಣಿಸಿ ಓದಲಾದ ಕ್ರಸಂ. (5) ರಲ್ಲಿ ಮಂಡನಾಧಿಕಾರಿಯನ್ನು ಬದಲಾಯಿಸಿ ಶ್ರೀ ಫಯಾಜ್‌ 
ಅಹಮ್ಮದ್‌, ಅಧೀಕ್ಷಕರು, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ ಇವರನ್ನು ಮಂಡನಾಧಿಕಾರಿಯಾಗಿ ನೇಮಿಸಲಾಗಿರುತ್ತದೆ. ಓದಲಾದ ಕ್ರಸಂ. (6) ರಲ್ಲಿ 
ವಿಚಾರಣಾಧಿಕಾರಿಗಳು ನಿಯಮಾನುಸಾರ ವಿಚಾರಣೆ ನಡೆಸಿ ವಿಚಾರಣಾ ವರದಿಯನ್ನು ಇಲಾಖೆಗೆ ಸಲ್ಲಿಸಿರುತ್ತಾರೆ. ವಿಚಾರಣಾ ವರದಿಯಲ್ಲಿ ಸದರಿಯವರ 
ಅನಧಿಕೃತ ಗೈರು ಹಾಜರಿ ಆರೋಪ ಸಾಬೀತಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ವಿಚಾರಣಾ ವರದಿಯೊಂದಿಗೆ ಸದರಿಯವರಿಗೆ 2ನೇ ಕಾರಣ ಕೇಳುವ ಸೂಚನಾ 
ಪತ್ರವನ್ನು ಓದಲಾದ ಕ್ರಸಂ. (7)ರಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಜಿಲ್ಲೆಯವರ ಮೂಲಕ ಜಾರಿ ಮಾಡಲಾಗಿರುತ್ತದೆ. ಸದರಿ ನೌಕರರು ಇಲಾಖಾ 
2ನೇ ಕಾರಣ ಕೇಳುವ ಸೂಚನಾ ಪತ್ರವನ್ನು ದಿನಾಂಕ : 30-04-2013 ರಂದು ಸ್ವೀಕರಿಸಿ ಸ್ವೀಕೃತಿಯನ್ನು ಓದಲಾದ ಕ್ರಸಂ. (8)ರಲ್ಲಿ ಸಲ್ಲಿಸಿರುತ್ತಾರೆ. 
ಸದರಿಯವರು ಲಿಖಿತ ಹೇಳಿಕೆಯನ್ನು ಸಲ್ಲಿಸದೇ ಇರುವುದರಿಂದ ಓದಲಾದ ಕ್ರಸಂ. (9)ರ ಇಲಾಖಾ ಪತ್ರದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ 
ಜಿಲ್ಲೆಯವರಿಗೆ ಸದರಿ ನೌಕರರಿಂದ ಲಿಖಿತ ಹೇಳಿಕೆಯನ್ನು ಪಡೆದು 15 ದಿನಗಳೊಳಗಾಗಿ ಸಲ್ಲಿಸದಿದ್ದಲ್ಲಿ ಅಂತಿಮ ಆದೇಶವನ್ನು ಹೊರಡಿಸಲಾಗುವುದು 
ಎಂದು ಅಂತಿಮವಾಗಿ ತಿಳಿಸಲಾಯಿತು. ಸದರಿ ಇಲಾಖಾ ಪತ್ರವನ್ನು ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಜಿಲ್ಲೆಯವರು ಓದಲಾದ ಕ್ರಸಂ. (10) ರಲ್ಲಿ 
ನೌಕರರಿಗೆ ದಿನಾಂಕ : 18-6-2013 ರಂದು ಜಾರಿ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಇಲಾಖೆಗೆ ತಿಳಿಸಿರುತ್ತಾರೆ. ಸದರಿಯವರಿಗೆ ಸಾಕಷ್ಟು ಕಾಲಾವಕಾಶ 
ನೀಡಲಾಗಿದ್ದರೂ ಹಾಗೂ ಸದರಿಯವರು ಇಲಾಖೆಯ ಎಲ್ಲಾ ಪತ್ರಗಳನ್ನು ಸ್ವೀಕರಿಸಿದರೂ ಸಹ ಲಿಖಿತ ಹೇಳಿಕೆಯನ್ನು ಸಲ್ಲಿಸಿಲ್ಲವಾದ್ದರಿಂದ ಹಾಗೂ 
ಸದರಿಯವರ ಅನಧಿಕೃತ ಗೈರು ಹಾಜರಿ ಆರೋಪವು ಸಾಬೀತಾಗಿರುವುದರಿಂದ ಮತ್ತು ಈಗಾಗಲೇ 2007-08 ನೇ ಸಾಲಿನಲ್ಲಿ ಅನಧಿಕೃತ ಗೈರು ಹಾಜರಿಗೆ 
ಕುರಿತಂತೆ ಶಿಸ್ತುಕ್ರಮಕ್ಕೆ ಒಳಗಾಗಿರುತ್ತಾರೆ. ನೌಕರರು ಪದೇ ಪದೇ ಅನಧಿಕೃತ ಗೈರು ಹಾಜರಿ ಆಗುವುದನ್ನು ರೂಢಿಸಿಕೊಂಡಿರುವುದು, ನೌಕರರಿಗೆ ಸರ್ಕಾರಿ 
ಕೆಲಸದಲ್ಲಿ ಕಾರ್ಯ ನಿರ್ವಹಿಸಲು ಆಸಕ್ತಿ ಇಲ್ಲದಿರುವುದು ಕಂಡು ಬಂದಿರುತ್ತದೆ. ಸದರಿಯವರ ಅನಧಿಕೃತ ಗೈರು ಹಾಜರಿ ಆರೋಪ 
ಸಾಬೀತಾಗಿರುವುದರಿಂದ ಹಾಗೂ ಇಂದಿನವರೆಗೂ ಕಛೇರಿಯ ಕರ್ತವ್ಯಕ್ಕೆ ಹಾಜರಾಗದೇ ಇರುವ ಪ್ರಯುಕ್ತ ಸದರಿಯವರನ್ನು ಆರೋಪಿ ಎಂದು ಪರಿಗಣಿಸಿ 
ದಂಡನೆ ವಿಧಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಕಛೇರಿ ಆದೇಶ ಸಂಖ್ಯೆ p ಸಿಬ್ಬಂದಿ-1/ವಿಚಾರಣೆ-5/10/2010-11, ದಿನಾಂಕ : 20-08-2013 


ಈ ಕೆಳಗೆ ಸಹಿ ಮಾಡಿರುವ ಡಾ| ಕೆ.ವಿ. ಸರ್ವೇಶ್‌, ಕೃಷಿ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿಗಳು, ಬೆಂಗಳೂರು ಆದ ನಾನು ಪ್ರಕರಣವನ್ನು 
ಕೂಲಂಕುಷವಾಗಿ ಪರಿಶೀಲಿಸಿ ಶ್ರೀ ಎಂ. ರಾಜಶೇಖರ್‌, ಡಿ-ಗ್ರೂಪ್‌ ನೌಕರರು, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ ಇವರ ಅನಧಿಕೃತ ಗೈರು ಹಾಜರಿ 


೩೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 





ಆರೋಪ ಸಾಬೀತಾಗಿರುವುದರಿಂದ ಆರೋಪಿ ಎಂದು ಪರಿಗಣಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 8(/) ನಿಯಮದಡಿಯಲ್ಲಿ ಈ ಕೆಳಕಂಡಂತೆ ದಂಡನೆ ವಿಧಿಸಿ ಆದೇಶಸಿರುತ್ತೇನೆ. 


1. ಸದರಿಯವರನ್ನು ಸರ್ಕಾರಿ ಸೇವೆಯಿಂದ “ಕಡ್ಡಾಯ ನಿವೃತ್ತಿ” ಗೊಳಿಸಿ ಆದೇಶಿಸಿರುತ್ತೇನೆ. 
2. ಸದರಿಯವರ ಅನಧಿಕೃತ ಗೈರು ಹಾಜರಿ ಅವಧಿಯನ್ನು “ಅನಧಿಕೃತ ಗೈರು ಹಾಜರಿ” ಎಂದೇ ಪರಿಗಣಿಸಿ ಆದೇಶಿಸಿರುತ್ತೇನೆ. 


ಡಾ| ಕೆ.ವಿ. ಸರ್ವೇಶ್‌ 
PR.2233 ಕೃಷಿ ನಿರ್ದೇಶಕರು ಹಾಗೂ ಶಿಸ್ತು ಪ್ರಾಧಿಕಾರಿ 


5010 ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಚಿಕ್ಕಮಗಳೂರು ಜಿಲ್ಲೆ 

ಸಂಖ್ಯೆ : ಕಾಅಚಿಉವಿ-1/ಕಾಪಕಾ/ ಎಫ್‌-07/2012, ದಿನಾಂಕ : 16-08-2013. 

ಅರ್ಜಿದಾರರು ಪ್ರತಿವಾದಿಗಳು 


1 ಶ್ರೀ ಸಿ.ಕೆ. ಗಣಪತಿ ಬಿನ್‌ ಸಿ.ಜಿ. ಕೃಷ್ಣ, ಸುಮಾರು ವಿರುದ್ಧ ದಿ ಪ್ರೊಪೈಟರ್‌, ವಿಂಟರ್‌ ಗ್ರೀನ್‌ ರೆಸಾರ್ಟ್ಸ್‌, ಲಕ್ಕಾ ಕ್ರಾಸ್‌, 
44 ವರ್ಷ, ಕುಂದೂರು, ಚನ್ನರಾಯಪಟ್ಟಣ ಚಿಕ್ಕಮಗಳೂರು ತಾಲ್ಲೂಕು. 
ತಾಲ್ಲೂಕು, ಹಾಸನ ಜಿಲ್ಲೆ. 
2. ಶ್ರೀಮತಿ ಶಾಲಿನಿ ಕೋಂ. ಸಿ.ಕೆ. ಗಣಪತಿ ಸುಮಾರು 
37 ವರ್ಷ, 
ಇಬ್ಬರೂ ವಾಸ : 
ಪಂಪೆ, ಕೂದುವಳ್ಳಿ ಎಸ್ಟೇಟ್‌, ವಸ್ತಾರೆ ಅಂಚೆ, 
ಚಿಕ್ಷಮಗಳೂರು ತಾಲ್ಲೂಕು 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀ ಸಿಕೆ. ಗಣಪತಿ ಮತ್ತು ಶ್ರೀಮತಿ ಶಾಲಿನಿ ಇವರುಗಳು ಸುಮನ್‌ ರವರು ದಿನಾಂಕ : 15-08-2011 ರಂದು 1ನೇ 
ಪ್ರತಿವಾದಿಯ ಆದೇಶದ ಮೇರೆಗೆ ಅವರಿಗೆ ಸೇರಿದ ತೋಟದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಅಪಘಾತವಾಗಿ ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ 
ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ಸಲ್ಲಿಸಿ, ತಾವು ಮೃತರ ಅವಲಂಭಿತರೆಂದು ತಿಳಿಸಿ ಪರಿಹಾರವನ್ನು ಕೋರಿರುತ್ತಾರೆ. 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ 
ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಭಿತರು ಎಂದು ಹೇಳಿಕೊಳ್ಳುವದಾದರೆ ಅಂಥವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು, ನಿಗದಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಬಿರತು “ಯಾರೂ ಇಲ್ಲ” 
ಎ೦ದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಕೆ. ಚಂದ್ರ 
ಕಾರ್ಮಿಕ ಅಧಿಕಾರಿ ಹಾಗೂ 
೧.೧. 2181 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಉಪ ವಿಭಾಗ-1 ಚಿಕ್ಕಮಗಳೂರು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 24 ಎಲ್‌ಆರ್‌ಎಂ 2013, ಬೆಂಗಳೂರು, ದಿನಾಂಕ:20ನೇ ಆಗಸ್ಟ್‌, 2013 

ಪ್ರಕಾಶ್‌ ಸ್ಪಾಂಜ್‌ ಐರನ್‌ ಅಂಡ್‌ ಪವರ್‌ ಪ್ರೈವೇಟ್‌ ಲ್ಲಿ ಬೆಂಗಳೂರು ಇವರಿಗೆ ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲ್ಲೂಕಿನ ಹೆಗ್ಗೆರೆ, ಕಾಪರಹಳ್ಳಿ ಮತ್ತು 
ಬಡವನಹಳ್ಳಿ ಕಾವಲು ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಲ್ಲಿ 114 ಎಕರೆ 1112 ಗುಂಟೆ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಅಂದರೆ, ಎಲ್‌.ಎನ್‌.ಜಿ. 
ಬೇಸ್ಡ್‌ ಪವರ್‌ ಪ್ಲಾಂಟ್‌ ಪ್ರಾಜೆಕ್ಟ್‌ ಮತ್ತು ಇಂಟಿಗ್ರೇಟೆಡ್‌ ಸ್ಟೀಲ್‌ ಪ್ಲಾಂಟ್‌ ಸ್ಥಾಪಿಸುವ ಸಲುವಾಗಿ ಜಮೀನು ಖರೀದಿಸಲು ಕರ್ನಾಟಕ ಭೂ ಸುಧಾರಣಾ 
ಅಧಿನಿಯಮ 1961 ರ ಕಲಂ 109(1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು (1974)ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು 
ಪೂರೈಸಿದ್ದು, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 (1ಎ)ರಡಿ ಈ 
ಕೆಳಕ೦ಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ:- 

1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಜಮೀನನ್ನು ಎರಡು 
ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬ೦ಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ (1961ದ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು, ಬೇರೆ ಕಾನೂನುಗಳ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ೩೬೪೯ 





4) 


5) 


6) 


7) 


8) 
9) 


10) 


ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ಡ್‌ ಅಪ್‌ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 
ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ ಕಲಂ 95ರ 
ಮೇರೆಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಂದ ಅನುಮತಿ ಪಡೆಯತಕ್ಕದ್ದು. 

ಸದರಿ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ ಅಭಿವೃದ್ಧಿ 
ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 

ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ.ಡಿ.ಪಿ/ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿ 
ಪಡೆಯತಕ್ಕದ್ದು. 

ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು ಇದ್ದಲ್ಲಿ 
ಅದನ್ನು ಹೊರತುಪಡಿಸಲಾಗಿದೆ. 

ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

ಸದರಿ ಜಮೀನುಗಳು ಒಂದಕ್ಕೊಂದು ಹೊಂದಿಕೊಂಡಿರದೆ ಇರುವುದರಿಂದ ಈ ಜಮೀನುಗಳಿಗೆ ರಸ್ತೆ ಸಂಪರ್ಕ ಪಡೆಯುವ ಷರತ್ತಿಗೆ 
ಒಳಪಡಿಸಿದೆ. 

ಸದರಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್‌ನಲ್ಲಿ ವ್ಯಾಜ್ಯಗಳು ಬಾಕಿ ಇದ್ದಲ್ಲಿ ಅವರ ಹಂತದಲ್ಲಿಯೇ ಪರಿಹರಿಸಿಕೊಳ್ಳುವ ಷರತ್ತಿಗೆ 
ಒಳಪಡಿಸಿದೆ. 


ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 


ಮತ್ತು ಪ್ರಸ 


೧.೧. 2228 


5020 


ಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 


[ರನ್‌ ನ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ. ದಾಕ್ಷಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 43 ಎಲ್‌ಆರ್‌ಎಂ 2013, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್‌, 2013 


ಅಧ್ಯಕ್ಷರು, ಸುರೇಶ ಅಂಗಡಿ ಎಜುಕೇಷನ್‌ ಫೌಂಡೇಶನ್‌ ಸಾವಗಾ೦ವ ಇವರಿಗೆ ಬೆಳಗಾವಿ ತಾಲ್ಲೂಕಿನ ಸಾವಗಾ೦ವ ಗ್ರಾಮದ ರಿ.ಸ.ನಂ. 75/ಅ--ಬ 
ಕ್ಷೇತ್ರದಲ್ಲಿನ 19 ಎಕರೆ 16 ಗುಂಟೆ ಪೈಕಿ 03 ಎಕರೆ 08 ಗುಂಟೆ ಜಮೀನನ್ನು ಶಾಲಾ ಕಟ್ಟಡ ಕಟ್ಟುವ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿಗಳು, ಬೆಳಗಾವಿ 
ಇವರ ಅಧಿಕೃತ ಜ್ಞಾಪನ ಸಂಖ್ಯೆ: ಕಂಶಾ:ಭೂಸು/ವಿವ/83/2005-06, ದಿನಾಂಕ: 04-10-2006 ರಲ್ಲಿ ಅನುಮತಿ ನೀಡಿ ಆದೇಶಿಸಲಾಗಿತ್ತು. ಆದರೆ ಸದರಿ 
ಜಮೀನನ್ನು ನಿಗಧಿತ ಉದ್ದೇಶಕ್ಕೆ ಬಳಸಿಕೊಳ್ಳಲು ಸಾಧ್ಯವಾಗದ ಪ್ರಯುಕ್ತ ಅವಧಿ ವಿಸ್ತರಿಸಲು ಜಿಲ್ಲಾಧಿಕಾರಿಗಳು, ಸಲ್ಲಿಸಿದ ಪ್ರಸ್ತಾವನೆಯನ್ನು ಪರಿಗಣಿಸಿ, 
ಸರ್ಕಾರವು ದಿನಾಂಕ: 03-10-2008ರ೦ದ ಅನ್ವಯವಾಗುವಂತೆ ಇನ್ನೂ ಐದು ವರ್ಷಗಳವರೆಗೆ ಕಾಲಾವಧಿ ವಿಸ್ತರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಂ. ದಾಕಾಯಣಮ, 
ಲೈ ಆ 


P.R. 2229 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5೦20 ಕಂದಾಯ ಇಲಾಖೆ (ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 9 ಭೂದಾಸೇ (1) 2013, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌, 2013 
ವಿಷಯ : ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟ ನಿರ್ದೇಶಕರು ವೃಂದದ 
ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 01-01-2013 ರಲ್ಲಿದ್ದಂತೆ ಪ್ರಕಟಿಸುವ ಬಗ್ಗೆ 
ಉಲ್ಲೇಖ : ಸಮಸಂಖ್ಯೆಯ ದಿನಾಂಕ: 16-05-2013ರ ಅಧಿಸೂಚನೆ 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜ್ಯೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ 
ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 01-01-2013ರಲ್ಲಿದ್ದಂತೆ ದಿನಾಂಕ: 16-05-2013ರ 
ಸಮಸಂಖ್ಯೆಯ ಅಧಿಸೂಚನೆಯಲ್ಲಿ ಪ್ರಕಟಿಸಿ, ಸದರಿ ಜ್ಯೇಷ್ಠತಾ ಪಟ್ಟಿಯ ಪ್ರಕಟಣೆಯಿಂದ ತೊಂದರೆಗೊಳಗಾಗುವ ಅಥವಾ ಪಟ್ಟಿಯಲ್ಲಿನ ನ್ಯೂನ್ಯತೆಗಳ ಬಗ್ಗೆ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಸದರಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿ೦ದ 30 ದಿನಗಳೊಳಗಾಗಿ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, 
ಬಹುಮಹಡಿ ಕಟ್ಟಡ, ಬೆ೦ಗಳೂರು ಇವರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು 


೩೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 





ಈ ದಿಸೆಯಲ್ಲಿ ನಿಗದಿತ ಅವಧಿಯ ಒಳಗಡೆ ಯಾವುದೇ ಅಹವಾಲುಗಳು ಸ್ವೀಕೃತವಾಗಿರುವುದಿಲ್ಲ. ಆದುದರಿಂದ, ಭೂಮಾಪನ ಕಂದಾಯ ವ್ಯವಸ್ಥೆ 
ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ದಿನಾಂಕ: 01-01-2013 ರಲ್ಲಿದ್ದಂತೆ 
ಅನುಬಂಧದಲ್ಲಿ ಪ್ರಕಟಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಂಭುಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಮಾಪನ). 
ಅನುಬಂಧ 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ 
ಜಂಟಿ ನಿರ್ದೇಶಕರು ವೃಂದದ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯ ಪ್ರಸ್ತಾವನೆ ದಿನಾಂಕ : 01-01-2013 ರಲ್ಲಿದ್ದಂತೆ 












































ಭೂ.ಜ.ನಿ. 
ಜ್ಯ ಅಧಿಕಾರಿಯ ಹೆಸರು ಸಟ ಭ್ರಷ್ಟತೆ ಸೇವೆಗೆ ಸೇರಿದ ಹುದ್ದೆಗೆ ಬಡ್ತಿ ಚ 
ಈ ಶ್ರೀಯುತರಾದ ೬ ದಿನಾಂಕ ಹೊಂದಿದ ki 
ದಿನಾಂಕ 
ಮುದ್ದುರಂಗಪ್ಪ 04-03-1952 | 21-01-1980 | 17-06-1992 | ದಿ। 31-03-2012ರಂದು ವಯೋ ನಿವೃತ್ತಿ 
ಹೊಂದಿರುತ್ತಾರೆ 
1 | ಎಂ. ಶಿವಮಾದಯ್ಯ 05-08-1954 | 21-01-1980 | 18-06-1992 
ಸೈಯದ್‌ ಸಜ್ಜದ್‌ ಅಹ್ಮದ್‌ 17-12-1950 | 21-01-1980 | 14-06-1993 . ದಿ। 31-12-2010ರಂದು ವಯೋ ನಿವೃತ್ತಿ 
ಹೊಂದಿರುತ್ತಾರೆ 

2 | ಕೃಷ್ಣಮೂರ್ತಿ ಗೋಪಾಲ್‌ 09-03-1956 | 14-09-1984 | 06-09-2006 | ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 39 

ಭಿ ಢು 

3 | ಸೈಯದ್‌ ಇಲಿಯಾಸ್‌ ಅಹ್ಮದ್‌ | 26-11-1955 | 28-09-1984 | 06-09-2006 ಭೂದಾಸೇ(1) 2005, ದಿನಾಂಕ: 
26-05-2010ರಲ್ಲಿ ಭೂ.ಜಂನಿ. ಹುದ್ದೆಗೆ 

ಡ್‌ 

4 |. ಬಸವರಾಜು 04-08-1956 | 27-09-1984 | 20-02-2009 | ಮುಂಬಡ್ತಿ ಪಡೆದಿರುತ್ತಾರೆ. 

5 | ವಿ. ಪ್ರಸನ್ನಕುಮಾರ್‌ 27-05-1955 | 03-02-1986 | 05-04-2012 | ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 8 
ಭೂದಾಸೇ(1) 2011, ದಿನಾಂಕ: 
05-04-2012ರಲ್ಲಿ ಭೂ.ಜಂ.ನಿ. ಹುದ್ದೆಗೆ 
ಮುಂಬಡ್ತಿ ಪಡೆದಿರುತ್ತಾರೆ. 

6 . | ಎನ್‌.ಸಿ. ವಸಂತಕುಮಾರ್‌ 27-04-1952 | 30-01-1986 | 05-04-2012 | ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 8 
ಭೂದಾಸೇ(1) 2011, ದಿನಾಂಕ: 
05-04-2012ರಲ್ಲಿ ಭೂ.ಜಂ.ನಿ. ಹುದ್ದೆಗೆ 
ಮುಂಬಡ್ತಿ ಪಡೆದಿರುತ್ತಾರೆ. ದಿ॥ 30-04-2012 
ರಂದು ವಯೋನಿವೃತ್ತಿ ಹೊಂದಿರುತ್ತಾರೆ. 











ಶಂಭುಲಿಂಗಯ್ಣ್ಗ, 
೧.೧. 2230 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಮಾಪನ). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 60 ಎಲ್‌ಜಿಕೆ 2013, ಬೆಂಗಳೂರು, ದಿನಾಂಕ: 10ನೇ ಜೂನ್‌ 2013. 
ನಮೂನೆ-29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ 68ನೇ ಪ್ರಕರಣದ (5)ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸದರಿ 
ಪ್ರಕರಣದ (ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ: 06-12-2012ರ ಸಂಖ್ಯೆ: 
ಎಲ್‌ಎನ್‌ಡಿ/ಸಿಆರ್‌/231/2011-12, ದಿನಾಂಕ: 13-08-2012 ಕ್ರಮ ಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ "ಬಿ' ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ 
ಜಿಲ್ಲಾಧಿಕಾರಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ "ಬಿ' ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ 
ಎಲ್ಲಾ ಹಕ್ಕುಗಳು ಕೊನೆಗೊಳ್ಳುತಕ್ಕದೆಂದು ಈ ಮೂಲಕ ಘೋಷಿಸುತ್ತದೆ. 






































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ೩೬೫೧ 
ಅನುಸೂಚಿ 
ಜಮೀನು ಇರುವ ಗ್ರಾಮ ಅಣಕನೂರು ಗ್ರಾಮ 
ತಾಲ್ಲೂಕು ಚಿಕ್ಕಬಳ್ಳಾಪುರ ತಾಲ್ಲೂಕು 
ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ 
ಸದರಿ ಭಾಗದ ವರ್ಣನೆ “ಬಿ' ಖರಾಬು ಜಮೀನು 
ಸರಿ ಸುಮಾರು ವಿಸ್ತೀರ್ಣ ಅಣಕನೂರು ಗ್ರಾಮದ ಸ.ನಂ. 19ರಲ್ಲಿ 3-35 
ಎಕರೆ/ಗುಂಟೆ ವಿಸ್ತೀರ್ಣದ ಜಮೀನು 
ಸಾರ್ವಜನಿಕ ರಸ್ತೆ/ಬೀದಿ/ಗಲ್ಲಿ/ದಾರಿ/ಅಥವಾ ಅದರ ಭಾಗ ಅಣಕನೂರು ಗ್ರಾಮ 
ಮೇರೆಗಳು ಪೂರ್ವಕ್ಕೆ : ತಾಂಡ್ರಮಾಕಲಹಳ್ಳಿ ಗ್ರಾಮದ ಗಡಿ 
ಪಶ್ಚಿಮಕ್ಕೆ : ಸ.ನಂ. 18 ಮತ್ತು 216ರ ಜಮೀನು 
ಉತ್ತರಕ್ಕೆ : ತಾಂಡಮಾಕಲಹಳ್ಳಿ ಗ್ರಾಮದ ಗಡಿ 
ದಕಿಣಕ್ಕೆ : ರಸ್ತೆ 
ಖಕ gr) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಉಮಾದೇವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಚ ಸು ಕಂದಾಯ ಇಲಾಖೆ (ಭೂ ಮಂಜೂರಾತಿ-1). 
50100 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 39 ಎಲ್‌ಆರ್‌ಎಂ 2013, ಬೆಂಗಳೂರು, ದಿನಾಂಕ: 30ನೇ ಜುಲೈ, 2013 


ನಿರ್ದೇಶಕರು, ಕಾರ್ಗಿಲ್‌ ಇಂಡಿಯಾ ಪ್ರೈ ಲಿ. ನವದೆಹಲಿ ಇವರಿಗೆ ಹರಿಹರ ತಾಲ್ಲೂಕು, ಬೆಳ್ಳೂಡಿ ಗ್ರಾಮದ ಸ.ನಂ. 121/83, 22/2 ಹಾಗೂ 
ಇತರೆಗಳಲ್ಲಿ ಹೀಗೆ ಒಟ್ಟು 49-04 ಎಕರೆ ಕೃಷಿ ಜಮೀನುಗಳನ್ನು ದವ ರೂಪದ ಗ್ಲೋಕೋಸ್‌ ಮತ್ತು ಮಾಲ್ಬೋಡೆಕ್ಸ್‌ಟ್ರಿನ್‌ ಉತ್ಪಾದಿಸಲು ಮೆಕ್ಕೆ ಜೋಳ 
ಆಧಾರಿತ ಆಹಾರ ಸಂಸ್ಕರಣಾ ಘಟಕ ಸ್ಥಾಪಿಸುವ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109(1) ಮತ್ತು 
ಕರ್ನಾಟಕ ಭೂ ಸುಧಾರಣಾ ನಿಯಮಗಳು (1974)ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು, ಕರ್ನಾಟಕ ಭೂ ಸುಧಾರಣೆ 
ಅಧಿನಿಯಮ 1961ರ ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 (1)ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ 
ಅನುಮತಿ ನೀಡಲಾಗಿದೆ:- 


D 


2) 


3) 


4) 


5) 


ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸಂಬಂಧಪಟ್ಟ ಜಮೀನನ್ನು ಎರಡು 
ವರ್ಷದೊಳಗೆ ಉಪಯೋಗಿಸತಕ್ಕದ್ದು ಮತ್ತು ಈ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ (1961ದ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿದ್ದು, ಬೇರೆ ಕಾನೂನುಗಳ 
ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಈ ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ಡ್‌ ಅಪ್‌ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇ೦ದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 
ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

ಸದರಿ ಜಮೀನನ್ನು ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ ಕಲಂ 95ರ 
ಮೇರೆಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಂದ ಅನುಮತಿ ಪಡೆಯತಕ್ಕದ್ದು. 


ಉಲ್ಲೇಖಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 
ಇಲಾಖೆ/ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅಥವಾ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ಅನುಮೋದನೆ 
ಪಡೆಯತಕ್ಕದ್ದು. 


೩೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 





6) ಆ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ.ಡಿ.ಪಿ/ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿ 
ಪಡೆಯತಕ್ಕದ್ದು. 

7) ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ರಂತೆ ಮಂಜೂರು ಮಾಡಬೇಕಾದಂತಹ ಯಾವುದೇ ಸರ್ಕಾರಿ ಜಮೀನುಗಳು ಇದ್ದಲ್ಲಿ 
ಅದನ್ನು ಹೊರತುಪಡಿಸಲಾಗಿದೆ. 

8) ಸಂಸ್ಥೆ ನಡೆಸುವ ಚಟುವಟಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

9) ಸದರಿ ಸಂಸ್ಥೆಯು ಕೋರ್ಟ್‌ನಲ್ಲಿ ಬಾಕಿ ಇರುವ ವ್ಯಾಜ್ಯಗಳನ್ನು ಅವರ ಹಂತದಲ್ಲಿಯೇ ಪರಿಹರಿಸಿಕೊಳ್ಳುವ ಷರತ್ತಿಗೆ ಒಳಪಡಿಸಿದೆ. 

ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 

ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ. ದಾಕ್ಷಾಯಣಮ್ಮ, 
೧.೧. 2232 ಸರ್ಕಾರದ ಅಧೀನ ಕಾರ್ಯದರ್ಶಿ, 


5020 ಕಂದಾಯ ಇಲಾಖೆ (ಭೂ ಸುಧಾರಣೆ). 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾದಂಡಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ 
ಅಧಿಸೂಚನೆ 
ಸಂಖ್ಯೆ: ಎಂಎಜಿ 1 ಸಿಆರ್‌-26/12-13/19239, ಬೆ೦ಗಳೂರು, ದಿನಾಂಕ: 04ನೇ ಸೆಪ್ಟೆಂಬರ್‌, 2013. 


1962ರ ಕರ್ನಾಟಕ ನಿಕ್ಷೇಪ ನಿಧಿ ಕಾಯಿದೆ ಸೆ4(ಬಿ) ಅನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶಿವಮೊಗ್ಗ ಜಿಲ್ಲಾಧಿಕಾರಿ ವಿಪುಲ್‌ ಬನ್ಸಲ್‌ 
ಆದ ನಾನು ಹಿತಾಸಕ್ತಿಯುಳ್ಳ ವ್ಯಕ್ತಿಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶಿವಮೊಗ್ಗ ತಾಲ್ಲೂಕು ಹಸೂಡಿ ಗ್ರಾಮದಲ್ಲಿ ಶ್ರೀಮತಿ ವನಿತಾ ಕೊಂ 
ಸುಬ್ರಮಣಿ ಎಂಬುವವರಿಗೆ ಸೇರಿದ ಮನೆ ನಿವೇಶನದಲ್ಲಿ ನಿಧಿ ನಿಕ್ಷೇಪ ದೊರೆತಿದ್ದು, ಅವು ಈ ಕೆಳಗೆ ವಿವರಣೆ ನೀಡಿದಂತೆ ಇರುತ್ತದೆ. ಈ ಸಂಬಂಧ 
ಹಿತಾಸಕ್ತಿಯುಳ್ಳವರು ಸಿಕ್ಕಿರುವ ನಿಧಿ ನಿಕ್ಷೇಪದ ಮೇಲೆ ತಮ್ಮ ಹಕ್ಕು ಸಾಧಿಸುವುದಿದ್ದಲ್ಲಿ, ದಿನಾಂಕ: 21-10-2013ರಂದು ಮಧ್ಯಾಹ್ನ 3-00 ಘಂಟೆಗೆ 
ಖುದ್ಧಾಗಿಯಾಗಲೀ ಅಥವಾ ತಮ್ಮ ಪ್ರತಿನಿಧಿಯ ಮೂಲಕವಾಗಲೀ ಹಾಜರಾಗಿ ತಮ್ಮ ಹಕ್ಕನ್ನು ಪ್ರತಿಪಾದಿಸುವುದು. 

















ತ್ರ. ಸಂ. ನಿಧಿಯ ಸ್ವರೂಪ ಪ್ರಮಾಣ ತೂಕ ಅಂದಾಜು ಮೌಲ್ಯ 
1 ಬಂಗಾರದ ನಾಣ್ಯಗಳು 13] 1314 ಗ್ರಾಂ 3,27,600/- 
2 ಬಂಗಾರದ ಸರ 1 7.9 ಗ್ರಾಂ 22,360/- 
3 ಸಣ್ಣ ತಾಮ್ರದ ಕರಡಿಗೆ (ಡಬ್ಬ) 1 ದ ದ 
ಹಿ ಅಲಂ 
4 ನಿಧಿ ವಿಲೇವಾರಿಯಿಂದ — ದ 20.000 
ಆರೋಪಿಗಳು ಪಡೆದ ನಗದು 























ನಿಧಿ ದೊರೆತ ದಿನಾಂಕ: 20-06-2011 ನಿಧಿಯು ದೊರೆತ ಜಾಗ: ಶಿವಮೊಗ್ಗ ತಾಲ್ಲೂಕು ಹಸೂಡಿ ಗ್ರಾಮದ ವನಿತಾ ಕೋಂ ಸುಬ್ರಮಣಿ ಅವರ 


ನಿವೇಶನ. 
ವಿಪುಲ್‌ ಬನ್ಸಲ್‌, 


ಜಿಲ್ಲಾಧಿಕಾರಿ, ಶಿವಮೊಗ್ಗ 


OFFICE OF THE DEPUTY COMMISSIONER & DISTRICT MAGISTRATE, SHIMOGA DISTRICT 
NOTIFICATION 


MAG 1 CR-26/12-13/19239, Dated : 4" September, 2013 
In Exercise of Powers conferred on me under the provision of sub-section (b) of section 4 of the Karnataka Treasure Trove Act 
1962, | Vipul Bansal, Deputy Commissioner, Shimoga District here by notify to the information of those interested that a treasure trove 
has been found in Hosudi Village Shimoga Taluk. The particulars of which are furnished below and that any person claiming the 
treasure or any part there of should appear personally or by agent before the undersigned at 3.00 pm. on 21-10-2013. And put forth 


their claims if any. 





R Weighment Approximate 
Sl. No. Nature of Treasure Quantity 
In Grams Value 





1 Gold Coin 131 131.4 3,27,600/- 





2 Gold Chain 1 7.9 22,600/- 























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ೩೬೫೩ 














Weighment Approximate 
Sl. No. Nature of Treasure Quantity 
In Grams Value 
3 Small Copper Container 1 - - 
4 Cash Recovered from Accused - - 20,000 























Date of which the Treasure was found : 20-06-2011. 


Place Where the Treasure was found : Building site belonging Smt.Vanita w/o Subramani Hosudi Village Shimoga taluk 


Vipul Bansal, 
P.R. 2236 Deputy Commissioner, 
Shimoga District, Shimoga 


FOOD AND CIVIL SUPPLIES AND CONSUMERS AFFAIRS SECRETARIAT 
NOTIFICATION 
No. FCS:26:RPR:2012, Bangalore, Dated:26-06-2013 


As per Government of Indias letter No.2(1)/2012-PY-l, dated 10" December 2012, the Government of Karnataka in its 
notification No.FCS 26 RPR 2012, dated 07-01-2013, had communicated the price of levy rice price for KMS 2012-13; Earlier to this 
notification in its letter No.FCS 26 RPR 2012, dated 15-12-2012, Government of Karnataka had permitted the Commissioner, Food, 
Civil Supplies and Consumer Affairs Department to re-fix the target of levy rice from 3,00,000 1/18; 1,50,000 MT’s; directing the 
Karnataka Food and Civil Supplies Corporation to complete the levy procurement based on the re-fixed target within 31-3-2013. 


Now, the Commissioner, Food, Civil Supplies and Consumer Affairs Department in his letter No.CFS:CS;Levy:02:2012-13, 
dated 20" June 2013 has informed 10 the government that as aganist the target only 39% of levy rice is procured and therefore has 
requested the government to extend the time limit up to 31-7-2013 to achieve the entire target. 


In view of the above, government is hereby extends the time limit up to 31-7-2013, to procure levy rice under KMS 2012-13, 
by permitting the Karnataka Food and Civil Supplies Corporation to procure the balance quantity of rice from the rice millers and make 
payments to the millers at the rates fixed by Government of India. 

The Karnataka food and Civil Supplies Corporation shall take precautionary steps to prevent any recycling of rice allotted by 


the Government of India under Centrally Sponsored Schemes as mill point levy. 


By Order and in the name of the Governor of Karnataka 


A R.VIJAYANANDA SHARMA, 
P.R. 2158 Under Secretary to Government, 
S.C. 200 Food, Civil Supplies and Consumer Affairs Department. 


ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 
ಅಧಿಸೂಚನೆ 
ಕ್ರಮಾಂಕ : ಕಗೃಮಂ/ಭೂಸ್ಥಾವಿ/ತು/57/2008-09, ದಿನಾಂಕ: 3ನೇ ಜುಲೈ, 2013. 

ಕರ್ನಾಟಕ ಕಾಯ್ದೆ 33ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ (ಕೇಂದ್ರ ಕಾಯ್ದೆ 46)ರಲ್ಲಿ ವಿಧಿತವಾದ ಅಧಿಕಾರದಂತೆ 
ಹಾಗೂ ಕರ್ನಾಟಕ ಜನರಲ್‌ ಕ್ಲಾಜಸ್‌ ಆಕ್ಟ್‌ 1897 ಕಲಂ 21ರ ಅನ್ವಯ ಈ ಕಛೇರಿಯಿಂದ ಹೊರಡಿಸಲಾಗಿದ್ದ ಕಲಂ 4(1)ರ ಅಧಿಸೂಚನೆ ಕ್ರಮಾಂಕ: 
ಕಗೃಮಂ/ಭೂಸ್ಸಾವಿ/ತು/57/2008-09 ದಿನಾ೦ಕ:24-10-2009ರ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದ ಭಾಗ-3 ಪುಟ 269 ರಿಂದ 274 ರವರೆಗೆ 
ದಿನಾಂಕ 14-01-2010ರ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ದಿನಾ೦ಕ:27-07-2012ರ ಮಂಡಳಿ ಸಭೆಯ ನಿರ್ಣಯದಂತೆ, ತುಮಕೂರು ಜಿಲ್ಲೆ, ತುಮಕೂರು 
ತಾಲ್ಲೂಕು, ಕೋರಾ ಹೋಬಳಿ, ವಸಂತನರಸಾಪುರ ಗ್ರಾಮದಲ್ಲಿ ಸಂಬಂಧಪಟ್ಟ ಜಮೀನುಗಳ ಭೂಸ್ವಾಧೀನವನ್ನು ಕೈಬಿಟ್ಟು ಸದರಿ ಕಲಂ ೪(೧)ರ 
ಅಧಿಸೂಚನೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. 


೧.೧. 107 ಗೃಹ ಆಯುಕ್ತರು, 
5.0:50 ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 


೩೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 


MINISTRY OF SHIPPING NEW MANGALORE PORT TRUST 
Panambur, Mangalore 
NOTIFICATION 
No.1/7/2012/CPSM 1 dated the 23" August 2013 


In exercise of the powers conferred by Sub-section (1) of section 124, read with sub-section (1) of Section 132 of the Major Port Trusts Act, 1963 (38 of 1963), the Board of Trustees of New 
Mangalore Port Trust hereby approves the New Mangalore Port Trust Employees (Recruitment, Seniority and Promotion) Amendment Regulations, 2013 as set-out in the Schedule annexed to this 





notification. 

The said Regulations shall come into force from the date of publication of this Notification in the Official Gazette. 

SCHEDULE 
NEW MANGALORE PORT TRUST 

New Mangalore Port Trust Employees (Recruitment, Seniority and Promotion) Amendment Regulations, 2013 

In exercise of the powers conferred by Section 28 of the Major Port Trusts Act, 1963 (38 of 1963), the Board of Trustees of the New Mangalore Port Trust hereby makes the following regulations 
further to amend the New Mangalore Port Trust Employees (Recruitment, Seniority and Promotion) Regulations 1980 and amended from time to time. 

1. These Regulations may be called the New Mangalore Port Trust Employees (Recruitment, Seniority and Promotion) Amendment Regulations, 2013. 
























































NEW MANGALORE PORT, 
Panambur, Mangalore 


Sl. Name of No.of Classi- Scale of Whether Upper Age Educational and Whether Age & Period of Method of In case of Remarks 
No. the Post Posts fication Pay Selection or | limit for direct other Eduacational Probation | recruitment | Promotion / 
Non-Selection recruitment qualifications Qualifications (in Years) (Whether by | absorption/ 
(in yrs) prescribed for prescribed for direct deputation 
direct recruitment | direct recruits will recruitment | grades from 
apply in case of or by which it 
promotes and promotion/ | shoould be 
persons holding absorption made 
analogous post in deputation) 
other department 
and deputationists 
1 2 3 4 5 6 7 8 9 10 11 12 13 
170 Sr.Store 2 Class-lll ₹ 9400- Selection 30 ITI Certificate in N.A 2 years Direct N.A Nil 
(0) Issuer 22000 Mechanical or Recruitment 
Electrical Trade 
ASSISTANT SECRETARY Gr -|, 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ೩೬೫೫ 





HERAT 


0 1/7/2012 Aan 1 Rai HA 2013 


vg ee =e HUTA, 1963 (1963 ೫7 38) ತೆ] ೫77 132 ತ 7೫೫7೫ (1) ಕೌ ೫7೫ 
fT ೪೫77 124 ಈ] SUE (1) ETT ೫೫೫ WTA ೫1 7೫7] ಕಾಕಿ ಕ್ಟ ಸಸ ATE ಇಳಾ ಸಗ ಕ 
art ಶತಕ ಕಗ ಸಗ್ಗ ee AR ಕಡ fire ೫ 77೫ ಸಾ get A fa 7ಇ ಇತ AOR 
ಇ ಸಗ ಹಸಗಗ (ಬರೆ sae ೫ ಕಫ) ಸ7೫7 177722 2013 ತಾ ANAT ಕಾಗ ₹ | 
ತ ಗಸ RA TAS ೫ ಕಾ ARTETA ೫7 Yee ಕ್‌ ಕಗ್ಗ WH Eh | 


aa Ae ಇತ we tard (ಐ ತಗ್ಗಿ] ೫ 7೫78) ಸಾಗಾ ೫೧772013 

we Ta re ATTA 1963 (1963 FT 38) ಕ! ೫77 28 ಕಣ 7೫೫ fT ತ] 7೫7] 
ಷಾ ಕ ಸಸ ಸಾಗಾ ೫೫1 ನಗ ತ ನಲ! ಸತ್ತ್‌ ಇತ ಇಸ್ಟ್‌ ೫೫೫ ನಗ ಹಾಗಾಗ! (ಇಕೆ 
afar ೩೫718) 117722 1980, ತ] ಈಾಸ-ತಾಗ ೫೮ ಗಗ ಕ Hg: ಸಗರ ಕಾಕ ಕ್ಟ 
1. ga fafa el ಇತ ಸಸ್ಯ ಕ ನಗ part (well, afi ೫77 ೫7೫೪) ಸಗಳ 


fafaan, 2013 FET ೫777 । 


೩೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 








Assistant Secretary ೦1.1, 


New Mangalore Port Trust, 
Panambur, Mangalore. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ೩೬೫೭ 





OFFICE OF THE CHIEF JUDICIAL MAGISTRATE BANGALORE RURAL DISTRICT, BANGALORE. 
Draft Notification 
Date: 06.09.2013 


It is Here by Notified to the General public that the following Unclaimed Vehcles are in the Custedy of Electronic City police 


Station , Bangalore City which are Seized under the various Cases / Ci, miss and N,C,R Cases 



















































































SINo Type Vehicle Vehicle No, Chasis No, [ರ Value 
1 | 250/10 Bajaj Boxer DMMBKM 11490 DFFBKM 52042 | 4,300/-Rs 
KA 05 ER 4675 
2 | 250/0 Bajaj Pulsur BHOBKH 3623 DHUBKF 39789 | 7,200/- Rs 
KA 05 EQ 2825 

3. | Bajaj kawsaki DHMVNO 74659 DFFHC 84D16 5,800/- Rs 
KA 02 ED 8711 

4. | Hero,Honda spender HAIDEA 89 C28 D 15 | MBIHA 10EE89C20725 2,600/- Rs 
TN 24 U 4023 

5. | BajaiCT 100 BUMB CM 51683 00೯8112928 6,800/- Rs 
KA 02 ES 3071 

6. | Bajaj CT 100 DUMBMF66102 DUFEMFO0542 8,500/- Rs 
KA-05 EU 8364 

7 | TVSXL Nil P 1907F149968 2,900/- Rs 
TN-27 M- 0399 

8. | TVSXL 00171204087 MD621BD1572K56193 3,100/- Rs 
KA-51 Q 1501 

9. | TVSXL Nil MD621BD1892C14137 1,800/- Rs 
KA-05 EB 4981 

10. | Suzuki Sumur 7903M308374 7903F259975 3,800/- Rs 
KA-02 X-7434 

11. | Bajaj discover JNJBPF88945 MD2DSJNZZPCE79282 5,200/- Rs 
KA-51 Q 107 

12. | Yamaha 17013312 00317-013312 7,200/- Rs 
KA-01 S 3544 

13. | Hero Honda 50617661 03318524495 03320823874 3800/- Rs 
KA-03 2379 
(ಅಸಲಿ ನಂ..AP-28 AK 3201) 

14. | Hero Honda 50617661 02F18E06005 02೯06633 3,900/- Rs 
KA-05 EK 7189 

15. | Kenetic Honda NIETH 211459 ಗಗ್‌ 2500-75 
KA-03 ED 5306 

16. | TVS Fiero F2 0E1G32012723 MD624 CE 1732907128 4.600/- Rs 
KA-02 5 4319 

17. | Yamaha IL 3046382 9613046382 10,200/- Rs 
KA-05 Y 2725 

18. | Suzuki 019031/323318 37275105 3,900/- Rs 
KL-07 W 2820 

19. | Suzuki KM 02M270571 902೯222461 4.600/- Rs 
KA-29 V 4258 

20. | Bajaja pulsur DHGBBP 81436 MD2DHDJZZNDM88177 9,800/- Rs 
KA-51 H 3804 








೩೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 




































































Sl.No Type Vehicle Vehicle No, Chasis No, ig Value 

21. Bajaj platina DUMBNE96903 MD2DD5HNWE11991 4,900/- Rs 
KA-51 K 1482 

22. Suzuki 85121/626839 360YF000862 3,800/- Rs 
CNO 4733 

23. Bajaja pulsur DHGBBP61613 MD2DHDHZZPCB23643 5,900/- Rs 
KA-02 FL 2346 

24. TVS XL 0D1E71050887 MD621BH1172E56443 6,200/- Rs 
No-Nil 

25. Yamaha RX 41511953 01HYTL511953 14,500/- Rs 
KA-06 — 8649 

26. TVS Victor N3305M538932 N330AF501034 6,200/- Rs 
KA-12-EdJ-57 

27. TVS SCOTY KA1 GM594681 ತಾ 2,600/- ೧6 
KA-03 —E D -2538 

28. YAMAHA ILl- 406586 ILl- 406586 3,800/- Rs 
KA-05-L-1669 

29. HERO HONDA SPLENDoR 05 JLSE 26440 SJ 16F 26052 8,500/- Rs 
KA-51 —E -4127 

30. HONDA JE11E 0049417 ME4JF 11SE480 8,200/- Rs 
DUYo 
KA-04-EL-2820 

31. TVS XL 000 61674059 MD621BO001762D31039 3,600/- Rs 
KA51-H-6787 

32. TVS XL 01011F358469 P1011354001 2,800/- Rs 
KA05-EE-2976 

33. HERO HONDA SPLENDER plus | 06K15M 19104 06K16C39893 10,800/- Rs 
TN-70-AC-1799 

PR.2213 CHIEF JUDICIAL MAGISTRATE 

50.10 BANGALORE RURAL DISTRICT, BANGALORE. 


ಕಾರ್ಮಿಕ ಅಧಿಕಾರಿ ಮತ್ತು ನೌಕರರ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ-2, ಬಳ್ಳಾರಿ 
ಸಂಖ್ಯೆ:ಕಾಅಬ-2/ಕಾನಪ/ಸಿಆರ್‌-141/2013[ಎಫ್‌] ದಿನಾಂಕ:02-08-2013. 





ಅರ್ಜಿದಾರರು ವಿರುದ್ದ | ಪ್ರತಿವಾದಿಗಳು 

1] ಶ್ರೀಮತಿ ಮೆಹತಾಬ್‌ ಗಂಡ ಲೇಟ್‌ 1] ಗೊಗ್ಗಕಾರ್ತಿಕ್‌ ತಂದೆ ಜಿ. ಚನ್ನಬಸವರಾಜ್‌, ಟೆಂಪೋ ಟ್ರಾವಿಲರ್‌ 
ಚಾಂದ್‌ಬಾಷ, ನಂ:ಕೆಎ-35/ಎ-5408ರ ಮಾಲೀಕರು, ಪಿ.ಬಿ.ನಂ:4, ಎನ್‌.ಸಿ. 

30 ವರ್ಷ [ಮೃತನ ಮೊದಲನೇ ಹೆಂಡತಿ] ಕಾಲೋನಿ, ಸುಹಕರಿ ಕಲ್ಯಾಣ ಮಂಟಪ, ಹೊಸಪೇಟೆ. 

2] ಶ್ರೀಮತಿ ಕಮಾರ್‌ ಗಂಡ ಲೇಟ್‌ ಚಾಂದ್‌ಬಾಷ, ಶೀ ರಾದಾ ಇಂಬ ಮನಾನ್‌ ಸಾಜ ಸವತ ಸತತ್‌ 


ಟೆ೦ಪೋ ಟ್ರಾವಿಲರ್‌ ನಂ: ಕೆಎ-35/ಎ-5408, 17ನೇ ವಾರ್ಡ್‌, 
ನೂರಾನಿ ಮಸೀದಿ ಹತ್ತಿರ, ಹೊಸಪೇಟೆ. 


3] ದಿ ಡಿವಿಜನಲ್‌ ಮ್ಯಾನೇಜರ್‌, 
ಮೆ: ಯೂನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂಪ.ಲಿ., ಬಳ್ಳಾರಿ 


25 ವರ್ಷ [ಮೃತನ ಎರಡನೇ ಹೆಂಡತಿ] 


3] ರೋಷನ್‌ ಜಮೀರ್‌ ತಂದೆ ಲೇಟ್‌ 
ಚಾಂದ್‌ಬಾಷ, 13ವರ್ಷ [ಮೃತನ ಮಗ] 











ಇವರ ವಾಸ: ಹುಸೇನ್‌ ನಗರ, ಬಳ್ಳಾರಿ. 











ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ೩೬೫೯ 





ಪ್ರಕಟಣೆ 
ಈ ಮೇಲ್ಕಂಡ ಅರ್ಜಿದಾರರು ಮೃತ ಲೇಟ್‌ ಚಾಂದ್‌ಬಾಷ ರವರು, 1ನೇ ಪ್ರತಿವಾದಿಯವರ ಮಾಲೀಕತ್ವದ ಟೆಂಪೋ ಟ್ರಾವಿಲರ್‌ 
ನಂ:ಕೆಎ-35/ಎ-5408ನಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದು, ದಿನಾ೦ಕ:04-12-2012ರಂದು 1ನೇ ಪ್ರತಿವಾದಿಯವರ ಆದೇಶದ ಮೇರೆಗೆ 
ಕಾರ್ಯನಿರ್ವಹಿಸುತ್ತಿದ್ದಾಗ ಅಪಘಾತ ಉಂಟಾಗಿ ಮೃತಪಟ್ಟಿರುತ್ತಾನೆಂದು, ಹಾಗೂ ತಾವು ಮೃತನ ವಾರಸುದಾರ ಮತ್ತು ಅವಲಂಬಿತರೆಂದು ಹೇಳಿ ಕಾರ್ಮಿಕ 
ನಷ್ಟ ಪರಿಹಾರ ಕಾಯ್ದೆ ಅಡಿಯಲ್ಲಿ ಮೃತನ ಬಾಬ್ತು ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎ.ಎಂ.ಕೃಷ್ಣಮೂರ್ತಿ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
೧೧,2180 ಪರಿಹಾರ ಆಯುಕ್ತರು, ಉಪವಿಭಾಗ-2,ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಮತ್ತು ನೌಕರರ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ-2, ಬಳ್ಳಾರಿ 
ಸಂಖ್ಯೆ:ಕಾಅಬ-2/ಕಾನಪ/ಸಿಆರ್‌-142/2013[ಎಫ್‌] ದಿನಾಂಕ:02-08-2013. 





ಅರ್ಜಿದಾರರು ವಿರುದ್ದ | ಪ್ರತಿವಾದಿಗಳು 
1] ಶ್ರೀಮತಿ ತಾಯಕ್ಕ ಗಂಡ ಲೇಟ್‌ ಯನ್ನಪ್ಪ, 1] ಶ್ರೀ ಹೊನ್ನೂರಪ್ಪ ತಂದೆ ಇಡ್ಲಿ ವಂಡ್ರಪ್ಪ, ಟಾಟಾ ಎ.ಸಿ ನಂ:ಕೆಎ- 
ಲ 


ಪೋಸ್‌ 
2] ಮೈನರ್‌ ಮಾರೇಶ್‌ ತಂದೆ ಲೇಟ್‌ ಯನ್ನಪ್ಪ, ಪಕ ಅರು ಎಂ ಬಹ 


17 ವರ್ಷ, [ಮೃತನ ಮಗ] 
ಅವರ ವಾಸ: ದೇವಿನಗರ, ಬಳ್ಳಾರಿ 


2] ದಿ ಮ್ಯಾನೇಜರ್‌, 
ಮೆ: ಶ್ರೀರಾಮ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ., ಜೈಪುರ. 

















ಪ್ರಕಟಣೆ 
ಈ ಮೇಲ್ಕಂಡ ಅರ್ಜಿದಾರರು ಮೃತ ಯನ್ನಪ್ಪ ರವರು, 1ನೇ ಪ್ರತಿವಾದಿಯವರ ಮಾಲೀಕತ್ವದ ಟಾಟಾ ಎ.ಸಿ ನಂ:ಕೆಎ-16/ಎ-9876ರಲ್ಲಿ 
ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದು, ದಿನಾಂಕ:22-05-2013ರಂದು 1ನೇ ಪ್ರತಿವಾದಿಯವರ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದಾಗ ಅಪಘಾತ 
ಉಂಟಾಗಿ ಮೃತಪಟ್ಟಿರುತ್ತಾನೆಂದು, ಹಾಗೂ ತಾವು ಮೃತನ ವಾರಸುದಾರ ಮತ್ತು ಅವಲಂಬಿತರೆಂದು ಹೇಳಿ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಅಡಿಯಲ್ಲಿ 
ಮೃತನ ಬಾಬ್ತು ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಎ.ಎಂ.ಕೃಷ್ಣಮೂರ್ತಿ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
೧೧,2182 ಪರಿಹಾರ ಆಯುಕ್ತರು, ಉಪವಿಭಾಗ-2.ಬಳ್ಳಾರಿ. 


ಕಾರ್ಮಿಕ ಅಧಿಕಾರಿ ಮತ್ತು ನೌಕರರ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ-2, ಬಳ್ಳಾರಿ 
ಸಂಖ್ಯೆ:ಕಾಅಬ-2/ಕಾನಪ/ಸಿಆರ್‌-144/2013[ಎಫ್‌] ದಿನಾಂಕ:17-08-2013. 

















ಅರ್ಜಿದಾರರು ವಿರುದ್ದ ಪ್ರತಿವಾದಿಗಳು 

1] ಶ್ರೀಮತಿ ನೂಕ ರತ್ನಂ ಗಂಡ ಲೇಟ್‌ ರಾಜು, 11] ಮೆ: ಕೆ.ಪಿ.ಆರ್‌. ಅಗ್ರೋ, ಲಡಕನ್‌ ಬಾವಿ ರಸ್ತೆ, 

24 ವರ್ಷ [ಮೃತನ ಹೆಂಡತಿ] ವರದಪುರ ಗ್ರಾಮ, ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ಬಳ್ಳಾರಿ 
2] ಮೈನರ್‌ ದುರ್ಗಾ ಪ್ರಸಾದ್‌ ತಂದೆ ಲೇಟ್‌ ರಾಜು, ಟ್ರಾಕ್ಟರ್‌ ನಂ: ಕೆಎ-35/ಟಿ-8952ರ ಮಾಲೀಕರು. 

05 ವರ್ಷ [ಮೃತನ ಮಗ) 2] ದಿ ಡಿವಿಜನಲ್‌ ಮ್ಯಾನೇಜರ್‌, 

3] ಮೈನರ್‌ ಲೋಕೇಶ್‌ ತಂದೆ ಲೇಟ್‌ ರಾಜು, 03ವರ್ಷ ಮ:ಧಿ:ಓರಿಯರಿಬಲ್‌ ಇನ್ನೂವನ್ಸ್‌ ಕಂಪಪ ಬಳ್ಳಾರಿ; 
[ಮೃತನ ಮಗ] 

4] ಶ್ರೀಮತಿ ರಂಗೋಲಾ ಲಕ್ಷ್ಮೀ ಗಂಡ ರಂಗೋಲಾ 

ಸನ್ಯಾಸಿ ರಾವ್‌, 45 ವರ್ಷ. 

ಇವರ ವಾಸ: ಹವಂಬಾವಿ, ಬಳ್ಳಾರಿ. 





೩೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೪, ೨೦೧೩ ಭಾಗ ೩ 





ಪ್ರಕಟಣೆ 
ಈ ಮೇಲ್ಕಂಡ ಅರ್ಜಿದಾರರು ಮೃತ ಲೇಟ್‌ ರಾಜು ರವರು, 1ನೇ ಪ್ರತಿವಾದಿಯವರ ಮಾಲೀಕತ್ವದ ಟ್ರಾಕ್ಟರ್‌ ನಂ: ಕೆಎ-35/ಟಿ-8952ರಲ್ಲಿ ಲೇಬರ್‌ನಾಗಿ 
ಕೆಲಸ ನಿರ್ವಹಿಸುತ್ತಿದ್ದು, ದಿನಾ೦ಕ:14-05-2013ರಂದು 1ನೇ ಪ್ರತಿವಾದಿಯವರ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದಾಗ ಅಪಘಾತ ಉಂಟಾಗಿ 
ಮೃತಪಟ್ಟಿರುತ್ತಾನೆಂದು, ಹಾಗೂ ತಾವು ಮೃತನ ವಾರಸುದಾರ ಮತ್ತು ಅವಲಂಬಿತರೆಂದು ಹೇಳಿ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಅಡಿಯಲ್ಲಿ ಮೃತನ 
ಬಾಬ್ತು ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ 


ಆ 


ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ 


ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎ.ಎಂ.ಕೃಷ್ಣಮೂರ್ತಿ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 


೧೧,2163 ಪರಿಹಾರ ಆಯುಕ್ತರು, ಉಪವಿಭಾಗ-2.ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಮತ್ತು ನೌಕರರ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ-2, ಬಳ್ಳಾರಿ 
ಸಂಖ್ಯೆ:ಕಾಅಬ-2/ಕಾನಪ/ಸಿಆರ್‌-136/2013[ಎಫ್‌] ದಿನಾಂಕ:19-07-2013. 





ಅರ್ಜಿದಾರರು ವಿರುದ್ದ | ಪ್ರತಿವಾದಿಗಳು 
11] ಶ್ರೀ ಕೆ. ಮಹಾಂತಪ್ಪ ತಂದೆ ಕೆ. ದುರುಗಪ್ಪ, 1] ಶ್ರೀ ಜಿ. ರೇಣುಕಾ ರಾಜ್‌ ತಂದೆ ಜಿ. ದೇವಪ್ಪ 
53 ವರ್ಷ 2] ಶ್ರೀ ಜಿ. ಶಿವಕುಮಾರ ತಂದೆ ಜಿ. ದೇವಪ್ಪ, 
2] ಶ್ರೀ ಕೆ. ಯಮುನೂರಪ್ಪ ತಂದೆ ಕೆ. ಮಹಾಂತಪ್ಪ ಇಬ್ಬರ ವಿಳಾಸ: ಅಪೋಲಾಬೈಕ್ಟ್‌ ಕೇರ್‌, 
22 ವರ್ಷ [ಮೃತನ ಮಗ] ಹೊಸಪೇಟೆ, ಪ್ರಾಜ್ಞ ಪ್ಲಾಜ್‌, ಕಾಲೇಜು ರೋಡ್‌, 
ಹೊಸಪೇಟೆ 


3]ಶ್ರೀ ಕೆ. ಇಂದ್ರೇಶ್‌ ತಂದೆ ಕೆ. ಮಹಾಂತಪ್ಪ 
20 ವರ್ಷ [ಮೃತನ ಮಗ] 

4]ಕೆ. ರಾಧ ತಂದೆ ಕೆ. ಮಹಾಂತಪ್ಪ 
19 ವರ್ಷ [ಮೃತನ ಮಗಳು] 

51 ಕೆ. ಕಾವೇರಿ ತಂದೆ ಕೆ. ಮಹಾಂತಪ್ಪ 
18 ವರ್ಷ, [ಮೃತನ ಮಗಳು] 


ಅವರ ವಾಸ: 18ನೇ ವಾರ್ಡ್‌, ರಾಮ ಟಾಕೀಸ್‌ ಹತ್ತಿರ, ಕೊರವರ 
ಓಣಿ, ಎಸ್‌.ಆರ್‌. ನಗರ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ. 

















ಪ್ರಕಟಣೆ 
ಈ ಮೇಲ್ಕಂಡ ಅರ್ಜಿದಾರರು ಮೃತ ಕೆ. ಮಹಾಂತಪ್ಪ ರವರು, 1ನೇ ಪ್ರತಿವಾದಿಯವರ ಮಾಲೀಕತ್ವದ ಅಪೋಲಾಬೈಕ್ಸ್‌ ಕೇರ್‌ ನಲ್ಲಿ 
ಅಸಿಸ್ಟೆಂಟ್‌ ಮೆಕಾನಿಕ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದು, ದಿನಾಂಕ:17-04-2013ರಂದು 1ನೇ ಪ್ರತಿವಾದಿಯವರ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದಾಗ 
ಅಪಘಾತ ಉಂಟಾಗಿ ಮೃತಪಟ್ಟಿರುತ್ತಾನೆಂದು, ಹಾಗೂ ತಾವು ಮೃತನ ವಾರಸುದಾರ ಮತ್ತು ಅವಲಂಬಿತರೆಂದು ಹೇಳಿ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 
ಅಡಿಯಲ್ಲಿ ಮೃತನ ಬಾಬ್ತು ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 


ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಮೃತನಿಗೆ ಸಂಬಂಧಿಸಿದಂತೆ ಬೇರೆ ಯಾರಾದರೂ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕ ಹಾಗೂ ಕರ್ನಾಟಕ ರಾಜ್ಯ ಪತ್ರದಲ್ಲಿ 


ಸಾನ್‌ 


ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


[so ಕ್ರ್‌ದಿ' | 
ಎ.ಎಂ.ಕೃಷ್ಣಮೂರ್ತಿ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
೧೧,2186 ಪರಿಹಾರ ಆಯುಕ್ತರು, ಉಪವಿಭಾಗ-2.ಬಳ್ಳಾರಿ. 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


